ಧಾನಿಯ ಮೂವರು ಮಿತ್ರರು ತರಗತಿಯಲ್ಲಿ ಕಥೆ 


ಅನುಜಾ ಹಲ್ಲ್ದಾರ್‌ 


ಕಥೆಗಳಲ್ಲ ನಡೆಯುವ ಸಂಗತಿಗಳಲ್ಲ ಮಕ್ಕಳು ಸಕ್ರಿಯವಾಗಿ 
ಭಾಗವಹಿಸಲು ಮತ್ತು ಕಥೆಯಲ್ಲ ಏನು ನಡೆಯುತ್ತಿದೆ 
ಎಂಬುದನ್ನು ಧ್ಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟರೆ. 
ಕಥೆಗಳು ಸಾಮಾನ್ಯವಾಗಿ ಎಲ್ಲ ವಯೋಮಾನದ ಮಕ್ಕಳನ್ನು 
ಆರ್ಲಿಸುತ್ತವೆ. ಶಿಕ್ಷಕರಿಗೂ ಕೂಡ ಇದು ವಿವಿಧ ಕ್ಷೇತ್ರಗಳ ವಿಕಾಸ 
ಹಾಗೂ ಕಅಕಾ ಫಲಅತಾಂಶವನ್ನು ತಲುಪಲು ಇರುವ 
ಸಾಧನವಾಗಬಹುದು. ನನ್ನ ಆರಂಭಕ ಅನುಭವವನ್ನೇ 
ಹೇಳುವುದಾದರೆ, ಒಂದು ಮತ್ತು ಎರಡನೇ ತರಗತಿಯ ಮಕ್ಕಳಗೆ 
ಕಥೆ ಹೇಳುವ ಪ್ರಯತ್ನ ಯಶಸಪ್ಲಿಯಾಗಿರಅಲ್ಲ. ಏಕಾಗ್ರತೆಯ 
ಕೊರತೆ ಮತ್ತು ಕೆಲ ನಿಮಿಷಗಳಲ್ಲಯೇ ಮಕ್ಕಳು ಕಥೆಯಲ್ಪ 
ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದರು. ಮಕ್ಕಳು ಕಥೆಯಲ್ಲನ ನಾನಾ 
ಪಾತ್ರಗಳು ಮತ್ತು ಅವುಗಳ ಭಾವನೆಗಳ ಜೊತೆ ಹೆಚ್ಚು ನಂಟು 
ಹೊಂದಿರಬೇಕೇ ವಿನಾ ಅವರ ಜ್ಞಾನವನ್ನು ಮೌಲ್ಯಮಾಪನ 
ಮಾಡುವಂತಹ ಪ್ರಶ್ನೆಗಳನ್ನು ಕೇಳಬಾರದು ಎಂಬುದನ್ನು ನಾನು 
ಕಲಅತುಕೊಂಡೆ.  ಆರಂಭದಲ್ಲ ಪ್ರತಿ ಪುಟಕ್ಲೂ ಕಥೆಗೆ 
ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. ಅದು 
ಕಥೆಯ ಜೊತೆಗಿನ ಸಂರ್ಮಕ್ಕೆ ತೊಡಕಾಗುತ್ತಿತ್ತು ಮತ್ತು ಅದು 
ಮಕ್ಕಳ ಆಸಕ್ತಿಗೆ ಭಂಗ ತರುತ್ತಿತ್ತು. ಹಾಗಾಗಿ ನಾನು ಆ 
ವಿಧಾನವನ್ನು ಬದಲಅಸಿದೆ. ನಟನೆ ಮಾಡುತ್ತಾ. ಧನಿಯ ಏರಿಆತ 
ಮಾಡುತ್ತಾ, ಹೆಚ್ಚೇನೂ ಪ್ರಶ್ನೆಗಳನ್ನು ಕೇಳದೆ ಕಥೆಗಳನ್ನು 
ಹೇಳಲು ಶುರುಮಾಡಿದಾಗ ವಿದ್ಯಠ್ಗಿಗಳು ಹೆಚ್ಚು ಆಸಕ್ತಿಬುಂದ 
ಹಾಗೂ ಏಕಾಗ್ರತೆಯಿಂದ ಕಥೆ ಕೇಳಲು ಆರಂಭಸಿದ್ದನ್ನು 
ಗಮಸಿಸಿದೆ. ಅದೇ ರೀತಿ ಕಥೆ ಹೇಳುವ ತರಗತಿಗಳಗೆ 
ಅಂಗನವಾಡಿ ಕೇಂದ್ರಗಳ ಮಕ್ಕಳನ್ನು (3ರಿಂದ ೮ ದ್ವ 
ವಯೋಮಾನ) ಕೂಡ ತೊಡಗಿಸಿಕೊಳ್ಳಬಹುದು ಎಂದು ಊಹೆ 
ಕೂಡ ಮಾಡಿರಲಲ್ಲ. ಆದರೆ ಮಕ್ಕಳ ಜೊತೆಗಿನ ವೃತ್ತದ 
ಸಮಯದ (೪1 ಡಿಅಟೀ ಣಃ) ಕಥೆ ಹೇಳಲು 
ಶುರುಮಾಡಿದಾಗ ಅವರು ಅತ್ಯಂತ ಕುತೂಹಲದಿಂದ ಕೇಳದ್ದು 
ಮಾತ್ರವಲ್ಲದೆ ಕಥೆ ಮುಗಿದ ಬಳಕ ಅದರ ಪಾತ್ರಗಳನ್ನು ಚಿತ್ರ 
ಬಡಿಸಿ ತೋರಿಸಿದ್ದು ವಿಶೇಷವಾಗಿತ್ತು. ಅವರು ಆ ಕಥೆಯನ್ನು 
ತಮ್ಮದೇ ಆದ ಮಾತುಗಳಲ್ಲ. ತಮ್ಮ ಮಾತೃಭಾಷೆಯಲ್ಲ ಅಥವಾ 
ಚಿತ್ರಗಕ ಮೂಲಕ ವಿವರಿಸುತ್ತಿದ್ದರು. ಮಕ್ಕಳು ಜಗಳ 
ಮಾಡುತ್ತಿದ್ದಾಗ, ಗಲಾಟಿ ಮಾಡುವ ಸಂಧ್ಯದಲ್ಲ ಅಥವಾ ಕೊಟ್ಟ 
ಕೆಲಸವನ್ನು ಮಾಡದೇ ಇದ್ದಾಗ ಕಥೆ ಒಂದು ಸಾಮಾನ್ಯ 
ಬೋಧನಾ ವಿಧಾನವಾಗಿ ಸಹಾಯಕ್ಕೆ ಬರುತ್ತದೆ. ನನ್ನ ಪಾಠ 
ಯೋಜನೆಯು ತರಗತಿಯಲ್ಲ ಯಶಸ್ತಿಯಾಗದಿದ್ದಾಗ, 
ಪಾಠವನ್ನು ಮಕ್ಕಳು ಆಸಕ್ತಿಬುಂದ ಕೇಳದೇ ಇದ್ದಾಗ ಕಥೆ 
ಹೇಳುವುದಕ್ಕಿಂತ ಉತ್ತಮ ಕರ್ಯತಂತ್ರ ಇನ್ನೊಂದಿಲ್ಲ. ಇದು 


ಇ 
5 
BR 


ಅಂಗನವಾಡಿ, ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ 
ತರಗತಿಗಳಲ್ಲ ಕೂಡ ಬಹು ಚೆನ್ನಾಗಿ ಕರ್ಯರೂಪಕ್ಷೆ ಬಂದಿದೆ. 


ಹಓದುವುದರಲ್ಲ ಹೆಚ್ಚು ಆಸಕ್ತಿ ತೋರದಿದ್ದ ಮಕ್ಕಳು ಕ್ರಮೇಣ 
ಗ್ರಂಥಾಲಯಕ್ಕೆ ಹೋಗತೊಡಗಿದರು ಮತ್ತು ಕಥೆ ಹೇಆ ಎಂದು 
ನನಗೆ ದುಂಬಾಲು ಜೀಳುವುದನ್ನು ಗಮನಿಸಿದೆ. ನಾನು ಕಥೆ 
ಹೇಳುವ ಕ್ರಮ ಕೂಡ ಎಷ್ಟು ಮುಖ್ಯವೆಂಬುದನ್ನು ಕಲತೆ. 
ಹಾಗಾಗಿ ಕಥೆ ಹೇಳುವವರು ಈ ಕೆಳಗಿನ ಸಂಗತಿಗಳನ್ನು 
ಗಮನದಲ್ಪಟ್ಟುಕೊಳ್ಳಬೇಕು: 


*  ಧ್ಹನಿಯ ಏರಿಆತ ಮತ್ತು ರಾಗವಾಗಿ ಓದುವ ಕಲೆಯನ್ನು 
ಮೈಗೂಡಿಸಿಕೊಳ್ಳುವುದು 

* ಕಥೆಯ ಭಾವಕ್ಕೆ ತಕ್ಕಂತೆ ಆಪ್ತ ಅಭನಯ ಮಾಡುವುದು 

*  ಮಕ್ಕಳಗೆ ಆಸಕ್ತಿ ಮೂಡಿಸುವಂತಹ ಕಥೆಗಳನ್ನು ಆಯ್ದೆ 


ಮಾಡಿಕೊಳ್ಳುವುದು 

* ಕಥೆ ಹೇಳುವ ಮುನ್ನ ಯೋಜನೆ ಮತ್ತು ಸಾಕಷ್ಟು ಬಾರಿ 
ಸಿದ್ಧತೆ ಮಾಡಿಕೊಳ್ಳುವುದು 

* ಸೂಕ್ತವಾದ ಬೋಧನಾ ಕಅಕಾ ಸಾಮರದ್ರಿಗಳನ್ನು 
ಬಳಸುವುದು 


* ಕಥೆ ಹೇಳುವ ಮೊದಲು ಅಭ್ಯಾಸ ಮಾಡುವುದು 


ನನ್ನ ಪ್ರಕಾರ ಕಥೆ ಹೇಳುವಾಗ, ಮಕ್ಷಳಗೆ ವಿಭನ್ನವಾಗಿ ಮತ್ತು 
ಪ್ರತಂತ್ರವಾಗಿ ಯೋಚಿಸಲು ಅವಕಾಶ ಮಾಡಿಕೊಡಬೇಕು. 
ವಿಭಿನ್ನ ಅಭಪ್ರಾಯ ಹಾಗೂ ಅನಿಸಿಕೆಗಳನ್ನು ಮಂಡಿಸಲು 
ಅವಕಾಶ ಮತ್ತು ಉತ್ತೇಜನ ನೀಡಬೇಕು. ಉದಾಹರಣಿಗೆ 
ಕಥೆಯ ಅಂತ್ಯವನ್ನು ಊಹಿಸಿ ವಿವರಿಸಲು ಮಕ್ಕಳಗೆ 
ಹೇಳುವುದು. 


ಬಿಗ್‌ ಬುಕ್‌ ಸ್ಟೋರಿ: ಧಾನಿ ಕೆ ತೀನ್‌ ದೋಸ್ತ್‌ 


ಒಂದು ಅಂಗನವಾಡಿ ಕೇಂದ್ರದಲ್ಲ ಮಕ್ಕಳಗೆ ಧಾನಿ ಕೆ ತೀನ್‌ 
ದೋಸ್‌1 ಎಂಬ ಜಗ್‌ ಬುಕ್‌ವನಿಂದ ಕಥೆಯ ಒಂದು 
ಭಾಗವನ್ನು ಹದಿದ. ನಂತರ ಕಥೆಯಲ್ಲ ಕಾಗೆಗೆ 
ಏನಾಗಿರಬಹುದು ಎಂಬುದನ್ನು ಊಹಿಸಲು ಹೇಳದೆ. (ಮಕ್ಕಳು 
ಪುಸ್ತಕದಲ್ಲರುವ ಚಿತ್ರವನ್ನು ನೋಡಿ ತಮ್ಮ ಕಲ್ಪನೆ ಮತ್ತು 
ಕಾರಣಗಳನ್ನು ತಿಆಸಬೇಕಾಗಿತ್ತು). ಮಕ್ಕಳು 
ಕುತೂಹಲಗಳಾಗಿದ್ದರು ಮತ್ತು ಅವರಿಗೆ ತುಂಬಾ ಪ್ರಶ್ನೆಗಳದ್ದವು. 
ಉದಾ: ಪ್ರಾಣಿಗಳು ಎಲ್ಲಗೆ ಹೋದವು? ಧಾನಿ ಯಾಕೆ 
ಬೇಸರಗೊಂಡಿದ್ದಾನೆ? ಇತ್ಯಾದಿ. 


ಈ ಬಗ್ಗೆ ಆಲೋಚಿಸಿ ತಿಕಸುವಂತೆ ಅವರಿಗೆ ಹೇಳದೆ. ಅವರು 
ಅವರದೇ ಆದ ರೀತಿಯಲ್ಲ ಕಥೆಯನ್ನು ಕಟ್ಟುತ್ತಿರುವುದನ್ನು 
ನಾನು ನೋಡಿದೆ ಮತ್ತು ನಾನು ನಟನೆ ಮತ್ತು ಸನ್ನೆಯ ಮೂಲಕ 
ಕಥೆ ಹೇಳುವುದನ್ನು ಮುಂದುವರಿಸಿದೆ. ಆಗ ಒಬ್ಬ ವಿದ್ಯರ್ಣಿ 
ಹೇಆದ, "ಕಾಗೆಗೆ ಅಪಘಾತವಾಗಿ ಅದರ ಒಂದು ಕಾಲು ಮುರಿದು 
ಹೋಲುತು. ಅದಕ್ಷಾಗಿಯೇ ಜೋರಾಗಿ ಅಳಲು 
ಶುರುಮಾಡಿತು. ಇನ್ನೊಬ್ಬ ವಿದ್ಯರ್ಲಿನಿ ಹೇಳದಳು: ಕಾಗೆಗೆ 
ಹಸಿವಾಗಿದೆ, ಅದಕಾಗಿ ಅಳುತ್ತಿದೆ. ಮತ್ತೊಬ್ಬರು ಸೇರಿಸಿದರು; 
ಕಾಗೆ ಹಾರುತ್ತಿದ್ದಾಗ ಜಸಿಅನ ತಾಪ ತಾಳದೆ ಕೆಳಗೆ ಜತ್ತು' 
ಎಂದು. ಒಂದೇ ಚಿತ್ರವನ್ನು ನೋಡಿ ಅವರು ಬೇರೆಬೇರೆ 
ರೀತಿಯಲ್ಲ ಆಲೋಚನೆ ಮಾಡಿದ್ದು ನನಗೆ ತುಂಬಾ 
ಅಚ್ಚರಿಯನ್ನುಂಟು ಮಾಡಿತು. ಅದನ್ನು ಶ್ಲಾಫಿಸಿದ ನಾನು ಆಗ 
ಶಿಕ್ಷಕಿಯಾಗುವುದಕ್ಕಿಂತ ಒಬ್ಬ ಸುಗಮಕಾರಕಾಗಿ ಕರ್ಯನರ್ತಹಿಸಿದೆ. 
ಶಾಲಾಪರ್ಥ ಶಿಕ್ಷಣದ ಬಹುಮುಖ್ಯ ಉದ್ದೇಶವೆಂದರೆ ಮಕ್ಕಳು 
ಪರಿಣಾಮಕಾರಿ ಸಂವಹನಕಾರರಾಗಬೇಕು ಎನ್ನುವುದು. 
ಇದನ್ನು ಕಥೆ ಹೇಳುವಾಗ ಮಕ್ಕಆಗೆ ತಮ್ಮ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಲು ಅವಕಾಶ ನೀಡುವುದರಿಂದ ಸಾಧಿಸಬಹುದು. 
ಇದನ್ನೇ ಮುಂದೆ, ಒಬ್ಬ ವ್ಯಕ್ತಿಯನ್ನು ಸ್ಪಷ್ಟ ನರ್ದಾರ 
ತೆಗೆದುಕೊಳ್ಳುವ, ಪ್ರತಂತ್ರ ವಿಚಾರಶಕ್ತಿಯುಳ್ಳ. ಯಾವುದೇ 
ವಿಚಾರವನ್ನು ತರ್ಕವಿಲ್ಲದೆ ಒಪ್ಪಿಕೊಳ್ಳದಿರುವಂತೆ, ಪ್ರತಂತ್ರ 
ಜಿಂತನೆಯುಳ್ಳವನನ್ನಾಗಿ ಮಾಡುವ ಶಿಕ್ಷಣದ ವಿಶಾಲ ಗುರಿಗೆ 
ಸಂಬಂಧ ಕಲ್ಪಸಬಹುದು. 


ಕಥೆ ಹೇಳುವ ಪರಿಣಾಮಕಾರಿ ವಿಧಾನ: 


ಚಿಕ್ಕ ವಯಸ್ಸಿನ ಮಕ್ಕಳಗೆ ಪರಿಣಾಮಕಾರಿಯಾಗಿ ಕಥೆ ಹೇಳುವ 
ಬೋಧನಾ ವಿಧಾನವಾಗಿ ಕಥೆಗಳು ಹಾಗೂ ಕಥೆ ಪುಸ್ತಕಗಳನ್ನು 


ಬಳಸುವಾಗ ಈ ಕೆಳಗಿನ ಸಂಗತಿಗಳನ್ನು 

ಮನಸ್ತಿನಲ್ಲಟ್ಟು ಕೊಳ್ಳಬೇಕು: 

ಕಥೆ ಪುಸ್ತಕಗಳ ಆಯ್ಕೆ: 

* ಕಥೆ ಪುಸ್ತಕದಲ್ಲ ಹೆಚ್ಚು ಚಿತ್ರಗಆಳರಬೇಕು ಮತ್ತು ಕಡಿಮೆ 
ಪಠ್ಯವಿರಬೇಕು. 

° ಆ ಚಿತ್ರಗಳು ಹೊಳೆಯುವಂತೆ, ಧ್ವರಂಜತವಾಗಿ 
ಆರ್ಲಿಸುವಂತಿರಬೇಕು ಹಾಗೂ ಮಕ್ಕಳನ್ನು ಅದರಲ 
ತೊಡಗಿಸಿಕೊಳ್ಳುವಂತಿರಬೇಕು. 


*  ಮಕ್ಕಳಗೆ ಆಸಕ್ತಿ ಮೂಡಿಸುವ ಪ್ರಾಣಿಗಳು, ಪ್ರಕೃತಿ ಇತ್ಯಾದಿ 
ಪಾತ್ರಗಳು ಹಾಗೂ ಸನ್ನಿವೇಶಗಳು ಕಥೆಗಳಲ್ಲ ಇರಬೇಕು. 

*« ಕಥೆ ಪುಸ್ತಕದಲ್ಲನ ಪಠ್ಯ ಮತ್ತು ಚಿತ್ರಗಳು ಒಂದಕ್ಕೊಂದು 
ತಾಳೆಯಾಗುವ ರೀತಿಯಲ್ಲರಬೇಕು. ಇದರಿಂದ ಮಕ್ಕಳಗೆ 
ಮುದ್ರಣದ ಬದ್ಗೆ ಅರಿವು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. 

* ಮಕ್ಕಳ ಏಕಾಗ್ರತೆಯ ಅವಧಿ ಕಡಿಮೆಯುರುವ ಕಾರಣ 
ಕಥೆಗಳು ಹೆಚ್ಚು ದರ್ದವಾಗಿರಬಾರದು. 


ಕಥೆಯ ಭಾಷೆ ಸರಳವಾಗಿರಬೇಕು. ಉದಾಹರಣಿಗೆ ಕಥೆಯ 
ಪಠ್ಯವು ಪ್ರಾಸಬದ್ಧವಾಗಿದ್ದರೆ ಅದನ್ನು ನೆನಪಿಟ್ಟುಕೊಳ್ಳಲು ಮತ್ತು 
ತರಗತಿಯಲ್ಲ ಪುನರುಚ್ಛರಿಸಲು ಸುಲಭವಾಗುತ್ತದೆ. ಇದರಿಂದ 
ಮೌಣಕ ಭಾಷೆ ಸುಧಾರಿಸುತ್ತದೆ ಮತ್ತು ಏಕಾಗ್ರತೆಯ ಅವಧಿ 
ಹೆಚ್ಚುತ್ತದೆ. 


ಕಥೆ ಹೇಳಿದ ಬಳಿಕ 


* ಪ್ರತಿಯೊಂದು ಕಥೆ ಹೇಳುವ ತರಗತಿ ಮುಗಿದ ಬಳಕ ಕಥೆಗೆ 
ಸಂಬಂಧಿಸಿದಂತೆ ಮುಕ್ತವಾದ ಠ್ಲೆ ನಡೆಸುವುದು ಸೂಕ್ತ. 
ಇದರಿಂದ ಮಕ್ಕಳು ಕಥೆಯನ್ನು ಹೇಗೆ ಧ್ಯ 
ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಆದುಕೊಳ್ಳಲು 
ಸಾಧ್ಯವಾಗುತ್ತದೆ ಮತ್ತು ಮಕ್ಕಳು ತಮ್ಮ ಅಭವ್ಯಕ್ತಿ ಮತ್ತು 
ಯೋಚನೆಯನ್ನು ಮೌಣಕವಾಗಿ ಮತ್ತು 
ಅಖತವಾಗಿ/ಚಿತ್ರದ ಮೂಲಕ ತಿಆಸಲು ಅವಕಾಶ 
ಕಲ್ಪಸಿದಂತಾಗುತ್ತದೆ. 


ಕಥೆ ಹೇಳುವಾಗ ಮಧ್ಯೆಮಧ್ಯೆ ಪ್ರಶ್ನೆಗಳನ್ನು ಕೇಳದಿರುವುದು 
ಉತ್ತಮ. ಏಕೆಂದರೆ, ಅದು ಕಥೆಯ &ಿಫಕ್ಕೆ ಅಡ್ಡಿಯುಂಟು 
ಮಾಡುತ್ತದೆ. ಮಕ್ಕಳು ತಮ್ಮ ಸುತ್ತಮುತ್ತಅನ ಪರಿಸರದೊಂದಿಗೆ 
ನಂಟು ಹೊಂದಲು ಅವಕಾಶ ಕಲ್ಪಸುವ ರೀತಿಯಲ್ಲ ಮುಕ್ತ 
ಸ್ರರೂಪದ ಪ್ರಶ್ನೆಗಳನ್ನು ಕೇಳಬೇಕು. ಉದಾಹರಣೆಗೆ, ಈ 
ಕಥೆಯನ್ನು ಓದಿದ ಬಳಕ ನಾನು ಈ ಪ್ರಶ್ನೆಗಳನ್ನು ಕೇಳದೆ: 
ನಿಮಗೂ ಧಾನಿಗಿರುವಂತೆ ಪ್ರಾಣಿ ಗೆಳೆಯರಿದ್ದಾರೆಯೇ? 
ಹೌದಾದರೆ, ಅಂತಹ ಪ್ರಾಣಿಗಳು ಯಾವುವು? ಆ ಪ್ರಾಣಿ ಏನನ್ನು 
ತಿನ್ನಲು ಇಷ್ಟಪಡುತ್ತದೆ? ಇಂತಹ ಪ್ರಶ್ನೆಗಳು ಮಕ್ಕಳನ್ನು ನೈಜ 


ಜಗತ್ತಿನೊಂದಿಗೆ ಸಂರ್ಕ ಹೊಂದಲು. ಮಾತನಾಡಲು. 
ಸಮಸ್ಯೆಗಳನ್ನು ಪರಿಹರಿಸಲು. ಪ್ರಶ್ನೆಗಳನ್ನು ಕೇಳಲು. 
ಮಾಹಿತಿಗಳನ್ನು ಹಂಚಿಕೊಳ್ಳಲು, ಆಲೋಚನೆಗಳನ್ನು 


ವಿನಿಮಯ ಮಾಡಿಕೊಳ್ಳಲು. ರ್ಯಾಲೋಜಸಲು ಕಲಅಸುತ್ತದೆ 
ಮತ್ತು ಅಸ್ತಿತ್ತದಲ್ಲರುವ ಜ್ಞಾನ ಮತ್ತು ಕೌಶಲಗಳ ಜೊತೆ 
ಸಂ೦ಯೋಜಸಲು ಅವರನ್ನು ಸರ್ಮರನ್ನಾಗಿಸುತ್ತದೆ. 


ಕುತೂಹಲ ಮತ್ತು ಆಸಕ್ತಿ ಹುಟ್ಟಿಸುವ ಬಗೆ 


ಚಿತ್ರಗಳರುವ ಕದ್ದ ಆನ್ನು ಬಳಸುವುದು, ಜಗ್‌ ಬುಕ್‌ 
ಪುಸ್ತಕಗಳು, ಗೊಂಬೆಗಳನ್ನು ಅಂಟಸುವುದು ಮುಂತಾದ ನಾನಾ 
ರೀತಿಯ ಕಥೆ ಹೇಳುವ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು 
ಮತ್ತು ಪ್ರಶ್ನೆಗಳಗೆ ಉತ್ತರ ಹೇಳುವುದು ಅಥವಾ ಕಥೆಯನ್ನು 
ಊಹಿಸುವುದು ಮುಂತಾದ ಸೃಜನಾತೃಕ ಪ್ಲಯಂ ಅಭವ್ಯಕ್ಷಿಗೆ 
ಅವಕಾಶ ನೀಡುವುದು. ಚಿತ್ರ ಬಡಿಸುವುದು, ಅಥವಾ ಕಲಕಾ 
ಉದ್ದೇಶಗಳನ್ನು (ಐಚಿಡಿಟiಟ್ರ ಔರೀಛಣives- ಐಔ) 
ಹೊಂದಿದ ಪಾತ್ರಾಭನಯದ ಮೂಲಕ  ಮೌಣಕವಾಗಿ, 
ಅಭಿನಯ. ದೃಶ್ಯ ಕಲೆಯ ಮೂಲಕ ವ್ಯಕ್ತಪಡಿಸಿದ ಮತ್ತು 
ಪ್ರತಿನಿಧಿಸಿದ ಚಂತನೆಗಳು. ಕಲ್ಪನೆ, ಭಾವನೆಗಳನ್ನು (ಸಂಗೀತ, 


ಕಲೆ, ನೃತ್ಯ, ನಾಟಕದಂತಹ ವಿವಿಧ ಮಾಧ್ಯಮಗಳನ್ನು ಬಳಸಿ) 
ಒಳಗೊಂಡಿವೆ. ವಿದ್ಯರ್ಗಿಗಳ ಸಕ್ರಿಯ ಪಾಲ್ಲೊಳ್ಳುವಿಕೆಯನ್ನು 
ಖಾತರಿಪಡಿಸಿಕೊಳ್ಳಲು ಶಿಕ್ಷಕರು ವಿದ್ಯರ್ಳಿಗಳನ್ನು ಪಶ್ನೆ ಕೇಳುವ. 
ಅಭಿನಯದ, ಪದಗಳ ಧ್ವನಿಯ ಪುನರುಚ್ಛಾರದಂತಹ 
ಪ್ರಕ್ರಿಯೆಯಲ್ಲ ತೊಡಗಿಸಿಕೊಳ್ಳಬೇಕು. ಇದರಿಂದ ಮಕ್ಕಳ ಪ್ರಯಂ 
ಅಭಿವ್ಯಕ್ತಿ ಮತ್ತು ಭಾಷಾ ಬೆಳವಣಿಗೆಯು ಸುಧಾರಿಸುತ್ತದೆ. 
ಉದಾಹರಣೆಗೆ, ಕಥೆಯಲ್ಲ ಕಾಗೆಯ ದನಿ ಕಾ ಕಾ, ಬೆಕ್ಕಿನ ಧ್ವನಿ 
ಮಿಯಾಂ ಮಿಯಾಂ ಇವುಗಳು ಪ್ರಾಥಮಿಕ ಧ್ರನಿವಿಜ್ಞಾನದ 
ಅರಿವು (ಗಂ ಅಂ ಟಂg;ಃ ಅಜಿಟ ೦ತಿಚಿಡಿೀ ಆಟೀತs) 
ಮೂಡಿಸುವುದರೊಂದಿಗೆ ಸುತ್ತಮುತ್ತಲ ಪರಿಸರದಲ್ಲ ಅಂತಹ 
ದನಿಗಳನ್ನು ಗುರುತಿಸುವ ಕೌಶಲಗಳನ್ನು ಬೆಳೆಸುತ್ತವೆ. 


ಕೊನೆ ಟಿಪ್ಪಣಿ: 
1 ಧಾನಿ ಕೆ ತೀನ್‌ ದೋಸ್‌್‌, ಸುರೇಶ್‌ ಪ್ರಪ್ನಿಲ್‌. ರೂಮ್‌ ಟು ರೀಡ್‌ ಇಂಡಿಯಾ. 


ಬೋಧನಾ ವಿಧಾನವಾಗಿ ಕಥೆ ಹೇಳುವುದನ್ನು 
ಅಳವಡಿಸಿಕೊಳ್ಳುವುದರಿಂದ ಶಿಕ್ಷಕರಿಗೆ ಒಂದೇ ಕಥೆಯನ್ನು 
ವಿಭನ್ನು ರೀತಿಯಲ್ಲಿ ಪ್ರಯೋಗಕ್ಷೆ ಒಳಪಡಿಸಲು ಅವಕಾಶ 
ಸಿಗುತ್ತದೆ ಮತ್ತು ವಿದ್ಯರ್ಲಿಗಳನ್ನು ಕೂಡ ಇನ್ನಷ್ಟು ಕಥೆಗಳನ್ನು 
ಸೃಷ್ಟಿಸುವಂತೆ ಹಾಗೂ ಅವರು ಉತ್ತಮ ಕಥೆ ಹೇಳುವ 
ಕಲೆಯನ್ನು ಕರಗತ ಮಾಡಿಕೊಳ್ಳುವಂತೆ ಮರ್ನ್ದನ 
ನೀಡಬಹುದು. ಕಥೆ ಹೇಳುವುದು ಕೇವಲ ಮಹತ್ವದ ಕಲಕಾ 
ಸಾಧನವಾಗಿ ಮಾತ್ರವಲ್ಲದೆ ಮಕ್ಕಳ ಯೋಗಕ್ಷೇಮದ 
ಉದ್ದೇಶವನ್ನೂ ಪೂರೈಸುತ್ತದೆ ಹಾಗೂ ಅಪಾರವಾದ 
ಖುಷಿಯನ್ನೂ ನೀಡುತ್ತದೆ. 


2. ಜಗ್‌ ಬುಕ್ಸ್‌' ಓದಲು ಕಅಯುತ್ತಿರುವ ಚಿಕ್ಕ ಮಕ್ಕಳಗಾಗಿ ರೂಪಿಸಿದ ಪುಸ್ತಕಗಳು. ಇದರಿಂದ ಮಕ್ಕಳು ಮುದ್ರಿತ ಸಾಮರ್ರಿಗಕೊಂದಿಗೆ ಸಂಬಂಧ ಕಲ್ತ್ಪಸಿಕೊಳ್ಳುತ್ತಾರೆ ಮತ್ತು 


ಅವು ಅವರಿಗೆ ಸ್ವತಃ ಓದಲು ಸ್ಫೂರ್ತಿ ನೀಡುತ್ತವೆ. 


ಅನುಜಾ ಹಲ್ಲಾರ್‌ ಅವರು ಅಜೀಂ ಪ್ರೇಮ್ದಿ ಫೌಂಡೇಷನ್ನಲ್ಪ ಅಸೋಸಿಯೇಟ್‌ ಆಗಿ (2೦೦1-೨2) ಕಾರ್ಯ ನಿರ್ವಹಿಸಿದವರು. ಅಲ್ಲದೆ 
ಇವರು ಉತ್ತರಾಖಂಡದ ಉಧಮ್‌ ಸಿಂಗ್‌ ನಗರದ ಬತಿಮಾದಲ್ಲ ಇಂದ್ಲಿಷ್‌ ಹಾಗೂ ಇಸಿಇ ವಿಭಾಗದಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ 
ಮಾಡಿದ್ದರು. ಇವರು ಇಂಗ್ಲಿಷ್‌ ಭಾಷೆಯಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ಅಂಗ ಅಧ್ಯಯನ ವಿಷಯದಲ್ಲ ಪಿ.ಹೆಚ್‌.ಡಿ 
ಸಂಶೋಧನೆ ನಡೆಸುತ್ತಿದ್ದಾರೆ. ಇವರಿಗೆ ನಾಟಕ ಮತ್ತು ಅಂಗ ಅಧ್ಯಯನ ಕ್ಷೇತ್ರದಲ್ಲ ಅಪಾರ ಆಸಕ್ತಿ. ಅವರನ್ನು 
anujahalderl 8@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


